ow 


ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


2176 
ಶ್ರೀ ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ್ರ 
25.03.2021 


ಮಾನ್ಯ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


ಪಕ ಉತ್ತರ 
ಡಾ.ಡಿ.ಎಂ.ನಂಜುಂಡಪ್ಪನವರ ವರದಿ y -ಹೌದು- } 
ಅನುಷ್ಠಾನ ಅವಧಿ ಮುಗಿದಿರುವುದು ಡಾ.ಡಿ.ಎಂ.ನಂಜುಂಡಪ್ಪನವರ ವರದಿಯ ಅನುಷ್ಠಾನವು 2007-08 ರಿಂದ 8 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ವರ್ಷದ ಅವಧಿಗೆ ಅಂದರೆ, 2014-15ಕ್ಕೆ ಪೂರ್ಣಗೊಂಡ ಕಾರಣ ಬೆಳಗಾವಿ 
ಡಾ.ಡಿ.ಎಂ.ನಂಜುಂಡಪ್ಪನವರ ವರದಿ | ಅಧಿವೇಶನದಲ್ಲಿ ದಿನಾಂಕ;15.07.2015ರಂದು ನಿರ್ಣಯ ಕೈಗೊಂಡು ಮತ್ತೆ 5 
ಅನುಷ್ಠಾನದಿಂದ ರಾಜ್ಯದಲ್ಲಿ ಆಗಿರುವ | ವರ್ಷಗಳವರೆಗೆ 2019-20ನೇ  ಸಾಲಿನವರೆವಿಗೆ ಮುಂದುವರಿಸಲಾಯಿತು. 
ಪ್ರಾದೇಶಿಕ ಅಸಮಾನತೆಯ | ತದನಂತರ ಆಯವ್ಯಯದಲ್ಲಿ ಪ್ರತಿ ವರ್ಷ ರೂ.3000 ಕೋಟಿಗಳನ್ನ ನೀಡಿ, 
ಬದಲಾವಣೆಗಳೇನು; ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡಲು ಯೋಜನೆಯನ್ನು 
ಮುಂದುವರಿಸಲಾಗಿರುತ್ತದೆ. 
ನಂಜುಂಡಪ್ಪ ವರದಿಯನ್ವಯ ರೂ.31000.00 ಕೋಟಿಗಳನ್ನು ಹಿಂದುಳಿದ 
ತಾಲ್ಲೂಕುಗಳಿಗೆ ಹೂಡಿಕೆ ಮಾಡಲು ಶಿಫಾರಸ್ಸು ಮಾಡಿದ್ದು, ಇದರಲ್ಲಿ ರೂ.15000.00 
ಕೋಟಿಗಳು ಸಾಮಾನ್ಯ ಯೋಜನೆಗೆ ರೂ.16000.00 ಕೋಟಿಗಳು ವಶೇಷ ಅಭಿವೃದ್ಧಿ 
ಯೋಜನೆಗೆ ನಿಗದಿ ಪಡಿಸಬೇಕಾಗಿದ್ದು, 2020-21ನೇ ಸಾಲಿನವರೆಗೆ ರೂ.35821.00 
ಕೋಟಿಗಳನ್ನು ನಿಗದಿ ಪಡಿಸಿ ರೂ.27927.00 ಕೋಟಿಗಳನ್ನು ಬಿಡುಗಡೆ ಮಾಡಿ 
ಅ) ರೂ.27341.00 ಕೋಟಿಗಳನ್ನು ವೆಚ್ಚ ಮಾಡಲಾಗಿದೆ. ಸರ್ಕಾರದ ನಿರ್ದೇಶನದಂತೆ, 


ಅಭಿವೃದ್ಧಿಯಾಗಿರುವ, ಬಗ್ಗೆ ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರವು] 

ಡಾ.ಡಿ.ಎಂ.ನಂಜುಂಡಪ್ಪನವರ ವರದಿಯ 114 ಹಿಂದುಳಿದ ತಾಲ್ಲೂಕುಗಳ 

ಅಭಿವೃದ್ಧಿ ಸೂಚ್ಯಾಂಕಗಳ ಬಗ್ಗೆ 2017-18ನೇ ಸಾಲಿನಲ್ಲಿ ಪರಿಶೀಲನೆ ಕೈಗೊಂಡು 
ಫೆಬ್ರವರಿ-2018ರಲ್ಲಿ ವರದಿ ನೀಡಿದ್ದು, ಸದರಿ ವರದಿಯಂತೆ ಅಭಿವೃದ್ಧಿ | 
ಹೊಂದಿರುವ ತಾಲ್ಲೂಕುಗಳು ಈ ಕೆಳಕಂಡಂತೆ ಇವೆ. ‘ 

* 114 ತಾಲ್ಲೂಕುಗಳಲ್ಲಿ 18 ತಾಲ್ಲೂಕುಗಳು ಅಭಿವೃದ್ಧಿ - ಹೊಂದಿರುತ್ತವೆ. 
ಅಭಿವೃದ್ಧಿಯ ಪ್ರಮಾಣ ಶೇಕಡ 15.78ರಷ್ಟು ಅಗಿರುತ್ತದೆ. 

* ಅತ್ಯಂತ ಹಿಂದುಳಿದ 39 ತಾಲ್ಲೂಕುಗಳ ಪೈಕಿ ಪ್ರಸ್ತುತ 29 ತಾಲ್ಲೂಕುಗಳು 
ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಇದ್ದು, ಉಳಿದ 10 ತಾಲ್ಲೂಕು ಅಭಿವೃದ್ಧಿ 
ಹೊಂದಿರುತ್ತವೆ. ಅಭಿವೃದ್ಧಿಯ ಪ್ರಮಾಣ ಶೇಕಡ 25.64ರಷ್ಟು ಆಗಿರುತ್ತದೆ. 

* ಅತಿ ಹಿಂದುಳಿದ 40 ತಾಲ್ಲೂಕುಗಳ ಪೈಕಿ ಪ್ರಸ್ತುತ 24 ತಾಲ್ಲೂಕುಗಳಿದ್ದು, 
ಉಳಿದ 16 ತಾಲ್ಲೂಕುಗಳು ಅತಿ ಹಿಂದುಳಿದ' ವರ್ಗದಿಂದ ಬದಲಾವಣೆ 
ಹೊಂದಿರುತ್ತವೆ. ಅಭಿವೃದ್ಧಿಯ ಪ್ರಮಾಣ ಶೇಕಡ 40ರಷ್ಟು ಅಗಿರುತ್ತದೆ. 


Page 10f 3 


lat 


2 
ke] 


Kee 


ಉತ್ತರ ವ 


* ಹಿಂದುಳಿದ 35 ತಾಲ್ಲೂಕುಗಳ ಬದಲಾಗಿ ಪ್ರಸ್ತುತ 43 ತಾಲ್ಲೂಕುಗಳು ಸದರಿ 
ವರ್ಗದಲ್ಲಿ ಇರುತ್ತವೆ. ಅಂದರೆ 7 ತಾಲ್ಲೂಕುಗಳು ಈ ಗುಂಪಿಗೆ ಅತ್ಯಂತ 
ಹಿಂದುಳಿದ/ಅತೀ ಹಿಂದುಳಿದ ವರ್ಗದಿಂದ ಹಿಂದುಳಿದ ತಾಲ್ಲೂಕಿಗೆ 
ಸೆರ್ಪೇಟೆಯಾಗಿರುವುದು ಅಭಿವೃದ್ಧಿಯಾಗಿದೆ 
ಪ್ರತೀಕವಾಗಿದೆ. 

* ನಂಜುಂಡಪ್ಪ ವರದಿಯನ್ವಯ ಅಭಿವೃದ್ದಿ ಹೊಂದಿರುವ ತಾಲ್ಲೂಕು 61 ಇದ್ದು, 
ಪ್ರಸ್ತುತ 80 ತಾಲ್ಲೂಕುಗಳು ಅಭಿವೃದ್ಧಿ ಹೊಂದಿರುತ್ತವೆ. ಒಟ್ಟು 19 
ತಾಲ್ಲೂಕುಗಳು (ಒಂದು ಹೊಸ ತಾಲ್ಲೂಕು ಕಿತ್ತೂರು ಸೇರಿದಂತೆ) ಅಭಿವೃದ್ಧಿ 
ಹೊಂದಿರುತ್ತವೆ. 


ಸಹ ಎಂಬುದರ 


ಆ) 


ಸದರಿ ವರದಿ ಅನುಷ್ಠಾನದಿಂದ ರಾಜ್ಯದಲ್ಲಿ 
ಪ್ರಾದೇಶಿಕ ಅಸಮಾನತೆ ಸರಿಯಾಗಿದೆಯೇ; 
ಇಲ್ಲದಿದ್ದಲ್ಲಿ, ಸರ್ಕಾರ , ಡಾ.ಡಿ.ಎಂ. 
ನಂಜುಂಡಪ್ಪನವರ ವರದಿ ಅನುಷ್ಠಾನವನ್ನು 
ಮುಂದುವರಸಲು ಕೈಗೊಂಡಿರುವ 


ಕ್ರಮವೇನು; 


ನಂಜುಂಡಪ್ಪ ವರದಿ ಅನುಷ್ಠಾನದಿಂದ ಪ್ರಾದೇಶಿಕ ಅಸಮಾನತೆ ಬಾಗಶಃ 
ಸರಿಯಾಗಿದೆ. ರಾಜ್ಯದ 114 ಹಿಂದುಳಿದ ತಾಲ್ಲೂಕುಗಳಲ್ಲಿ 18 ತಾಲ್ಲೂಕುಗಳು 
ಮುಂದುವರೆದ ಶಾಲ್ಲೂಕುಗಳಾಗಿ ಅಭಿವೃದ್ಧಿ ಹೊಂದಿದ್ದು, ಅತ್ಯಂತ ಹಿಂದುಳಿದ 
ತಾಲ್ಲೂಕುಗಳ ಪ್ರಗತಿಯ ಪ್ರಮಾಣ ಶೇಕಡವಾರು 15.78ರಷ್ಟು. ಅತಿ ಹಿಂದುಳಿದ 
ತಾಲ್ಲೂಕುಗಳ ಪ್ರಗತಿಯ ಪ್ರಮಾಣ ಶೇಕಡವಾರು 40ರಷ್ಟು ಹಾಗೂ ಹಿಂದುಳಿದ 
ತಾಲ್ಲೂಕುಗಳು ಸಹ ಅಭಿವೃದ್ಧಿ ಹೊಂದಿರುತ್ತವೆ. 

ವರದಿಯು 2007-08ರಿಂದ 8 


ನಂಜುಂಡಪ್ಪ ವರ್ಷಗಳ ಅವಧಿಗೆ 


ಮುಂದುವರೆಸಲಾಗಿದ್ದು, ತದನಂತರ ಮತ್ತೆ 5 ವರ್ಷಗಳ ಅವಧಿಗೆ ಬೆಳಗಾವಿ 
ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡು ಮುಂಡುವರೆಸಲಾಯಿತು. "ನಂತರ ಪ್ರತಿ 
ವರ್ಷ ಆಯವ್ಯಯದಲ್ಲಿ ರೂ.3000 ಕೋಟಿಗಳನ್ನು ನಿಗದಿ ಪಡಿಸಿ 
ಮುಂದುವರೆಸಿಕೊಂಡು ಬರಲಾಗಿದೆ. 2021-22ನೇ ಸಾಲಿನ ಆಯವ್ಯಯದಲ್ಲೂ 
ಕೋಟಿಗಳನ್ನು ಯೋಜನೆಯನ್ನು 


ಸಹ ರೂ.3000.00 


ಮುಂದುವರೆಸಲಾಗಿದೆ. 


ಘೋಷಿಸಿ 


ಇ) 


ಸದರಿ ವರದಿಯಂತೆ ರಾಜ್ಯದಲ್ಲಿ ವರದಿ 
ಅನುಷ್ಠಾನದಿಂದ ಎಷ್ಟು ಹಿಂದುಳಿದ 
ತಾಲ್ಲೂಕುಗಳು ಸಾಪೇಕ್ಷವಾಗಿ ಅಭಿವೃದ್ಧಿ 
ಹೊಂದಿದ ತಾಳ್ಲೂಕುಗಳಾಗಿ 
ಬದಲಾವಣೆಯಾಗಿದೆ; 


ಕರ್ನಾಟಕ ಮೌಲ್ಯಮಾಪನ ಪಾಧಿಕಾರವು ಡಾ.ಡಿ.ಎಂ.ನಂಜುಂಡಪ್ಪನವರ 
ವರದಿಯ 114 ಹಿಂದುಳಿದ ತಾಲ್ಲೂಕುಗಳ ಅಭಿವೃದ್ಧಿ ಸೂಚ್ಯಾಂಕಗಳ ಬಗ್ಗೆ 2017- 
18ನೇ ಸಾಲಿನಲ್ಲಿ ಪರಿಶೀಲನೆ ಕೈಗೊಂಡು ಫೆಬ್ರವರಿ-2018ರಲ್ಲಿ ವರದಿ ನೀಡಿದ್ದು, 
ಸದರಿ ವರದಿಯಂತೆ 18 ತಾಲ್ಲೂಕುಗಳು ಮುಂದುವರೆದಿದ್ದು, 96 ತಾಲ್ಲೂಕುಗಳು 
ಹಿಂದುಳಿದಿರುವುದು ಕಂಡು ಬಂದಿದೆ. ವಿವರ ಈ ಕೆಳಕಂಡಂತೆ ಇರುತ್ತದೆ. 


ಕಾಂಪ್ರಿಹೆನ್ನಿವ್‌ 


ಕಂಪೋಸಿಟ್‌ 


ತಾಲ್ಲೂಕು 
್ಲ 


ಕಾಂಪ್ರಿಹೆಬ್ಬವ್‌' 

ಕೆಂಪೋಸಿಟ್‌ 
ಡೆವಲಪಮೆಂಟ್‌ 
ಇ್ಲಲಡೆ (CCD) 


ಪ್ರಾಅ.ನಿ.ಉ. 
ಸಮಿತಿಯ 


ಪ್ರಕಾರ 


ತಾಲ್ಲೂಕುಗಳು 


ಡೆವಲಪಮೆಂಟ್‌ 
ಇಂಡೆಕ್ಟ(CC))) 
ಪ್ರಕಾರ ಪ್ರಸ್ತುತ 


ತಾಲ್ಲೂಕುಗಳ ಅಂದಾಜು 


Page 2 of 3 


MR) RRR ESE 3 


| ಅತ್ಯಂತ ಹಿಂದುಳಿದ 0.52-0.79 39 29 
ಅತೀ ಹಿಂದುಳಿದ 0.80-0.88 40 24 
ಹಿಂದುಳಿದ 0.49-0.99 35 4 


ಜೆ 
ಪ್ರಶ್ನ ಉತ್ತರ 
ಒಟ್ಟು 114 96 
1.0 & ಸುಂಚ್ಯಾಕ 
ಅಭಿವೃದ್ಧಿ ತಾಲ್ಲೂಕುಗಳು 61 80 
ಮೀರಿ 
ಒಟ್ಟು 176 
(2015-೬6ನೇ ಸಾಲಿನ ಅಂಕಿ ಅಂಶಗಳ ಆಧಾರದ 175 *ಕಿತ್ತೂರು ತಾಲ್ಲೂಕು 
ಮೇಲೆ) ಸೃಜಿಸಲಾಗಿದೆ. 


ರಾಜ್ಯದಲ್ಲಿ ಡಾ.ಡಿ.ಎಂ.ನಂಜುಂಡಪ್ಪನವರ 
ಉನ್ನತಾಧಿಕಾರಿ ಸಮಿತಿಯ ರೀತಿ 
ಮೊತ್ತೊಮ್ಮೆ ಪ್ರಾದೇಶಿಕ ಅಸಮಾನತೆ 


ಅಧ್ಯಯನ ಮಾಡಲು ಉನ್ನತಾಧಿಕಾರಿ 
ಹೌದು, ಪರಿಶೀಲನೆಯಲ್ಲಿ ಇದೆ. 


ಸಮಿತಿ ರಚಿಸಲು ಸರ್ಕಾರ 
ಯೋಚಿಸಿದೆಯೇ; ಮತ್ತೊಂದು ಸಮಿತಿ 
ರಚಿಸಲು ಸರ್ಕಾರಕ್ಕೆ ಇರುವ 
ತೊಡಕುಗಳೇನು; 


ಸದರಿ ವರದಿ ಅನುಷ್ಠಾನವನ್ನು 2007- | ಡಾ.ಡಿ.ಎಂ.ನಂಜುಂಡಪ್ಪ ವರದಿಯನ್ನಯ ಕಳೆದ 3 ವರ್ಷಗಳ ತಾಲ್ಲೂಕುವಾರು 
08ರಿಂದ ಇಲ್ಲಿಯವರೆಗೆ ಮಾಡಲಾಗುತ್ತಿದ್ದು, ವರ್ಷವಾರು ಹಾಗೂ ಇಲಾಖಾವಾರು ಹಂಚಿಕೆ ಮಾಡಿರುವ ಹಾಗೂ ವೆಚ್ಚ 
ವಿಶೇಷ ಅಭಿವೃದ್ಧಿ ಯೋಜನೆಯ ಅನುದಾನ | ಮಾಡಿರುವ ವಿವರಗಳನ್ನು ಅನುಬಂಧ-ಗ1ರಲ್ಲಿ ನೀಡಲಾಗಿದೆ. 

ಹಂಚಿಕೆ ಬಳಕೆ ಮಾಡಲಾಗಿದೆಯೇ? 
(ತಾಲ್ಲೂಕುವಾರು, ವರ್ಷವಾರು, 
ಇಲಾಖಾವಾರು ಮಾಹಿತಿ ನೀಡುವುದು) 


ಪಿಡಿಎಸ್‌ 16 ಎಸ್‌ಡಿಪಿ 2021 


(ಡಾ। ನಾರಾಯಣಗೌಡ) 
ಸಚಿವರು, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


Page 3 of 3 


oo ರ 


ಅನುಬಂದ-1 


ರಾಜ್ಯದ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ನಂಜುಂಡಪ್ಪ ಯೋಜನೆಯನ್ನಯ ವಿವಿಧ ಇಲಾಖೆಗಳಡಿ ಮಂಜೂರಾದ 


ಅನುದಾನ, ಬಿಡುಗಡೆಯಾದ ಹಾಗೂ ಖರ್ಚಾಗಿರುವ ಅನುದಾನದ ವಿವರಗಳು:- 


(ರೂ.ಕೋಟಿಗಳಲ್ಲಿ) 
ಸ್ರ 2018-19 2019-20 2020-21 
ಇಲಾಖೆ ಯೋಜನೆ 
ಸಂ. ನಿಗದಿ ಬಿಡುಗಡೆ ವೆಚ್ಚ ನಿಗದಿ ಬಿಡುಗಡೆ ವೆಚ್ಚ ನಿಗದಿ ಬಿಡುಗಡೆ ವೆಚ್ಚ 
ಕೃಷಿ ಭಾಗ್ಯ 90.00 90.00 89.75 45.00 45.00 45.00 
] ಕೃಷಿ ಕೃಷಿ ಪರಿಕರಗಳು ಮತ್ತು ಗ್‌ 
3146 31.46 31.26 63.20 63.20 63.20 
ಗುಣಮಟ್ಟ ನಿಯಂತ್ರಣ 
ಪಿಎಂಕೆಎಸ್‌ವೈ - 
ರಾಷ್ಟ್ರೀಯ ಸುಸ್ಥಿರ ಕೃಷಿ 22.7 22.71 22.44 20.37 20.37 20.37 
ಅಭಿಯಾನ 
ತೋಟಗಾರಿ pon | 
2 ಸಮಗ್ರ ತೋಟಗಾರಿಕಾ 
ಳೆ 5.10 5.10 4.69 4.91 4.91 4.91 
ಅಭಿವೃದ್ಧಿ 
ರಾಷ್ಟ್ರೀಯ ತೋಟಗಾರಿಕಾ 
ಘೆ 25.00 25.00 24.48 24.51 24.51 24.5] 34.43 35.21 25.09 
ಅಭಿವೃದ್ಧಿ 
} 
3 ಒಳಾಡಳಿತ ಕೆ.ಎಸ್‌.ಎ.ಎಫ್‌.ಇ 4.30 1.40 1.40 3.14 6.28 3.14 
ಕರ್ನಾಟಕ ರಾಜ್ಯ ರಸ್ತೆ ವಿಶೇಷ ಪ್ರಕರಣವೆಂದು 
62.12 53.00 59.03 56.09 56.09 56.09 23,75 
ಸಾರಿಗೆ ನಿಗಮ ಪರಿಗಣಿಸಿ ಹಿಂಬರಹ 
ವಾಯುವ್ಯ ಕರ್ನಾಟಕ ರಸ್ತೆ p ಸಂಖ್ಯೆ ಆಇ 17 ವೆಚ್ಚ 
50.00 50.00 40.20 50.00 50.00 50.00 21.66 
ಸಾರಿಗೆ ನಿಗಮ p R 4 11/2020 (ಇ), 
ಬೆಂಗಳೂರು ಮಹಾನಗರ ದಿನಾಂಕ: 
7.00 7.00 7.00 4.21 4.27 4.27 
ಸಾರಿಗೆ ಸಂಸ್ಥ್ಕೇ 23.07.2020ರಲ್ಲಿ 
ಸಾರಿಗೆ ಇಲಾಖೆಯ 
ವ್ಯಾಪ್ತಿಯ ಸಂಸ್ಥೆಗಳಲ್ಲಿ 
4 ಸಾರಿಗೆ 
ಕರ್ತವ್ಯ 
ನಿರ್ವಹಿಸುತ್ತಿರುವ 
ಈಶಾನ್ಯ ಕರ್ನಾಟಕ ರಸ್ತೆ ಅಧಿಕಾರಿ/ಸಿಬ್ಬಂದಿಯವ 
40.00 _ 40.00 37.60 42.50 42.50 42.50 17.57 
ಸಾರಿಗೆ ನಿಗಮ ರ ವೇತನ ವೆಚ್ಚಕ್ಕಾಗಿ 
2020-21ನೇ 
ಸಾಲಿನಲ್ಲಿ ನಿಗದಿಯಾದ 
ಅನುದಾನವನ್ನು 
ಬಳಸಿಕೊಳ್ಳಲಾಗಿದೆ. 
ಮೂಲಭೂ 
ರೈಲ್ವೆ ಯೋಜನೆಗಳ ಮೆಚ್ಚ f K y 
5 ತ ಸೌಕರ್ಯ 87.37 62.12 62.12 35.51 35.51 35.51 24.86 18.66 14.46 
ಹಂಚಿಕೆ 
ಅಭಿವೃದ್ಧಿ 
ಗಾಮೀಣ ನೀರು 
ಗ್ರಾಮೀಣಾಭಿ | ಸರಬರಾಜು ಯೋಜನೆ- | 
391.93 250.02 250.02 502.54 275.03 275.03 363.14 207,07 156.08 
ವೃದ್ಧಿ ಮತ್ತು ವಶೇಷ ಅಭಿವೃದ್ಧಿ - . 
6 ಇ pe] (5) 
ಪಂಚಾಯತಿ | ಯೋಜನೆ 
ರಾಜ್‌ ನಮ್ಮ ಗ್ರಾಮ ನಮ್ಮ ರಸ್ತೆ ; 
600.00 229.83 229.83 641.06 458.29 458.29 


ಯೋಜನೆ 


2018-19 


ತ್ರ 2019-20 2020-21 
ಇಲಾಖೆ ಯೋಜನೆ 7 
ಸಂ. ನಿಗದಿ ಬಿಡುಗಡೆ ವೆಚ್ಚ ನಿಗದಿ ಬಿಡುಗಡೆ ವೆಚ್ಚ ನಿಗದಿ ಬಿಡುಗಡೆ ವೆಚ್ಚ 
ಗ್ರಾಮೀಣ ಪ್ರದೇಶಗಳಲ್ಲಿ 
ರಸ್ತೆ ಕಾಮಗಾರಿ — 66.98 36.89 32.67 
ನಬಾರ್ಡ್‌ 
ಎ.ಪಿ.ಎಂ.ಸಿ. ಗಳ ವಿಶೇಷ 
7 | ಸಹಕಾರ 7.60 7.60 7.60 5.56 5.56 5.56 
ಯೋಜನೆಗಳಿಗೆ ನೆರವು 
ಅಲ್ಪಸಂಖ್ಯಾತರಿಗಾಗಿ 
ವಸತಿನಿಲಯ ಮತ್ತು 
ಸಮಾಜ ವಸತಿಶಾಲೆ ಕಟ್ಟಡಗಳ 
ಕಲ್ಯಾಣ/ಅಲ್ಲ ನಿರ್ಮಾಣ, 
50.00 50.00 50.00 50.00 50.00 50.00 50.00 21.00 
ಸಂಖ್ಯಾತರ ಅಲ್ಪಸಂಖ್ಯಾತರ ಕಛೇರಿ 
ಕಲ್ಯಾಣ ಸಂರ್ಕೀಣಗಳು, ಉರ್ದು 
6 ಸಮಾವೇಶ ಮತ್ತು 
ಸಂಸ್ಕೃತಿಕ ಕೇಂದ್ರ 
ಸಮಾಜ 
ಕಲ್ಯಾಣ/ಹಿ೦ 
ಹಾಸ್ಟೆಲ್‌ ಕಟ್ಟಡಗಳ 
ದುಳಿದ 80.32 80.32 80.32 82.96 82.96 82.96 0.01 
ನಿರ್ಮಾಣ 
ವರ್ಗಗಳ 
ಕಲ್ಮಾಣ 
k J 
ಮಹಿಳಾ 
ಮತ್ತು ‘ 
7 ಅಂಗನವಾಡಿ ಕಟ್ಟಡಗಳು 36.00 36.00 35.98 36.00 35.98 35.98 20.00 16.20 8.90 
ಮಕ್ಷಳ K - 
% 
ಅಭಿವೃದ್ಧಿ 
8 ವಸತಿ ಆಶ್ರಯ-ಬಸವ ವಸತಿ 194.53 194.53 194.53 180.07 59,42 59.42 150.00 148.54 148.54 
ಶಾಲೆಯ ಸೌಲಭ್ಯಗಳ 
6,50 6.50 6.50 $6.50 6.50 6.50 7.80 7.80 7.80 
ನಿರ್ವಹಣೆ 
ರಾಜ್ಯ 
ಉಪಕ್ರಮಗಳಡಿಯಲ್ಲಿ 
20.46 20.46 20.46 20.50 15.38 15.38 20.50 5.13 5.13 
ಸರ್ವಶಿಕ್ಷಣ ಅಭಿಯಾನ 
ಪ್ರಾಥಮಿಕ 
9 ಸಮಾಜ 
ಶಿಕ್ಷಣ 
ಪದವಿ ಪೂರ್ವ ಪರೀಕ್ಷೆ 7.63 7.63 663 | 1.46 1.44 11.44 
ಪ್ರೌಢಶಾಲೆಗಳಿಗೆ ಮತ್ತು - 
ಪದವಿ ಪೂರ್ವ KR 
} 50.00 50.00 50.00 
ಕಾಲೇಜುಗಳಿಗೆ 
ಮೂಲಭೂತ ಸೌಲಭ್ಯ 
ಪ್ರಥಮ ದರ್ಜೆ 
ಉನ್ನತ - 
10 ಮಹಾವಿದ್ಯಾಲಯ 70.00 70.00 70,00 53.89 53.89 53.89 35.97 8.99 5.89 
ಶಿಕ್ಷಣ 
N ಕಟ್ಟಡಗಳು 
ಲೋಕೋಪ | ಜಿಲ್ಲಾ ಮತ್ತು ಇತರೆ 
11 302.67 302.67 260.26 370,70 370.70 370.10 217.85 185.06 137.61 
ಯೋಗಿ ರಸ್ತೆಗಳು 1 - 
ಜಲ ಕೃಷ್ಣ-ಭಾಗ್ಯ ಜಲ ನಿಗಮ 
12 60.22 55.97 55.97 103.98 87.98 87.98 171.18 114.12 107.38 
ಸಂಪನ್ಮೂಲ | ನಿಯಮಿತ 


Pace 2 of7 


ಕ 2018-19 2019-20 2020-21 
ಇ.ಖೆ ಯೋಜನೆ 
ಸಂ. ನಿಗದಿ ಬಿಡುಗಡೆ ವೆಚ್ಚ ನಿಗದಿ ಬಿಡುಗಡೆ ವೆಚ್ಚ ನಿಗದಿ ಬಿಡುಗಡೆ ಷೆಚ್ಚ 
(ಬೃಹತ್‌- ಕರ್ನಾಟಕ ನೀರಾವರಿ 
k 313,77 554.07 554.07 313.77 313.77 313.77 | 429.64 408.54 | 408.54 
ಮಧ್ಯಾಮ) | ನಿಗಮ ನಿಯಮಿತ 
ವಿಶ್ವೇಶ್ವರಯ್ಯ ಜಲ ನಿಗಮ 
28.00 36.1} 36.11 38.08 13.62 13.62 91.78 71.06 71.06 
ನಿಯಮಿತ 
ಕಾವೇರಿ ನೀರಾವರಿ ನಿಗಮ 
ನಿಯಮಿತದಿಂದ 101.17 88.52 49.52 
ನೀರಾವರಿ ಕಾಮಗಾರಿಗಳು 
ಕಾಡಾ-ವಿಶೇಷ ಅಭಿವೃದ್ಧಿ 
ಸ 167.19 87.79 87.79 147.19 119.50 119.50 62.30 30.85 29.87 
ಕಾರ್ಯಕ್ರಮ " 
ಸಣ್ಣಿ ಹೊಸ ಕಾಮಗಾರಿಗಳಿಗೆ 
13 111.18 104.55 104.55 35.00 13.28 11.56 
ನೀರಾವರಿ | ಇಡಿಗಂಟು 
ಕರ್ನಾಟಕ ರಾಜ್ಯ ಡ್ರಗ್‌, 
ಲಾಜಿಸ್ಟಿಕ್‌ ಮತ್ತು ವೇರ್‌ 3.00 2.70 3.00 2.64 2.64 2.64 
ಹೌಸಿಂಗ್‌ ಸೋಸ್ಯೆಟಿ 
ರಾಷ್ಟ್ರೀಯ ಆರೋಗ್ಯ 
ಆರೋಗ್ಯ (2 79.78 79.78 65.22 79.84 79.84 79.84 45.00 45.00 34.09 
ಅಭಿಯಾನ (ರಾ.ಆ.ಅ 
ಮತ್ತು 
14 ಆರೋಗ್ಯ ಕರ್ನಾಟಕ 118.43 118.43 118.43 147.07 36.77 36,77 
ಕುಟುಂಬ 
ಅಸ್ಪತ್ರೆ ನಿರ್ಮಾಣ / 
ಕಲ್ಯಾಣ 60.32 45.24 45.23 65.00 65.00 65.00 65.05 42.79 20.83 
ಉನ್ನತೀಕರಣ 
ಆಯುಶ್ಕಾನ ಭಾರತ - 
ಪ್ರಧಾನ ಮಂತ್ರಿ ಜನ 75.00 75.00 | 57.93 
ಆರೋಗ್ಯ ಯೋಜನೆ 
ಕಾರ್ಮಿಕ 
ಮತ್ತು ವಿಶಿಷ್ಟ ಕೌಶಲ್ಯಾಭಿವೃದ್ಧಿ 
15 37.22 37,22 32.99 37.22 37.22 37.22 43.13 32.36 32.10 
ಕೌಶಲ್ಯಾಭಿವ್ಮ ಸಂಸ್ಥೆಗಳು 
KS 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ 
16 ಇಂಧನ 140.13 140.13 140.13 191.37 191.37 191.37 146.78 73.30 42.45 
ಹೊಡಿಕೆ , 
ಅನುಚ್ಛೇದ 37ಜೆ - 
17 | ಯೋಜನೆ ಹೈದಾರಬಾದ್‌ ಕರ್ನಾಟಕ 217.81 217.81 217.81 
ಪ್ರದೇಶಾಭಿವೃದ್ಧಿ 
ಒಟ್ಟು 3481.25 | 3054.09 | 2980.12 | 3599.24 | 2875.17 241339. 1807.04 | 1530.25 


2020-21ನೇ ಸಾಲಿನಲ್ಲಿ ಇಲಾಖೆಗಳ ಯೋಜನೆಗಳಿಗೆ ಮಂಜೂರಾದ ಅನುದಾನ, ಬಿಡುಗಡೆಯಾದ, ಖರ್ಚಾಗಿರುವ 
ನಿಗದಿಯಾಗಿರುವ ಅನುದಾನದ ವಿವರವು ಪೆಬ್ರವರಿ-2021ರ ವರೆಗೆ ಮಾಹಿತಿ ನೀಡಲಾಗಿದೆ. 


Paca3Aonf7 


ತಾಲ್ಲೂಕುವಾರು ಮಂಜೂರಾದ ಅನುದಾನ, ಬಿಡುಗಡೆಯಾದ, ಖರ್ಚಾಗಿರುವ ಅನುದಾನದ ವಿವರ 


(ರೂ.ಕೋಟಿಗಳೆಲ್ಲಿ) 
ಸ್ರ 2018-19 2019-20 
ಜಿಲ್ಲೆಗಳು ತಾಲ್ಲೂಕು ವರ್ಗ ತಾಲ್ಲೂಕು 

ಸಂ. ನಿಗದಿ ಬಿಡುಗಡೆ ವೆಚ್ಚ ನಿಗದಿ ಬಿಡುಗಡೆ ವೆಚ್ಚ 
1 ಅತ್ಯಂತ ಹಿಂದುಳಿದ ಸಂಡೂರು 41.74 36.62 35.73 43.16 34.47 33.42 
2 ಅತ್ಯಂತ ಹಿಂದುಳಿದ ಕೂಡ್ಡಗಿ 43.4} 38.08 37.16 44.88 35.85 34.76 
ಬ ಅತೀ ಹಿಂದುಳಿದ ಸಿರಗುಪ್ಪ 23.38 20.51 20.01 24.7 19.31 18.71 
ಡಿ 4 | ಅತೀ ಹಿಂದುಳಿದ ಹೆಚ್‌.ಬಿ.ಹಳ್ಳಿ 26.7) 23.44 22.87 27.62 22.06 21.39 
5 ಅತೀ ಹಿಂದುಳಿದ ಹಡಗಲಿ 31.72 27.83 27.16 32.80 26.20 25.40 
7 ಅತ್ಯಂತ ಹಿಂದುಳಿದ ಹಃ 'ಪನಹಳ್ಳಿ 46.75 41.01 40.02 48.34 38.61 37.43 
6 ಅತ್ಯಂತ ಹಿಂದುಳಿದ ಬಾಲ್ಡಿ 43.4] 38.08 37.16 44.88 35.85 34.76 
7 ಅತ್ಯಂತ ಹಿಂದುಳಿದ ಹುಮ್ನಾಬಾದ್‌ 45.08 39.55 38.59 46.6] 37.23 36.09 
ಕ 4 ಅತ್ಯಂತ ಹಿಂದುಳಿದ ಬಸವಕಲ್ಯಾಣ 51.76 45.4] 44.3) 53.51 42.75 41.44 
9 ಅತ್ಯಂತ ಹಿಂದುಳಿದ ಔರಾದ್‌ 58.44 51.27 50.03 60.42 48.26 46.79 
10 ಅತ್ಯಂತ ಹಿಂದುಳಿದ ಶಾಹಹೂರ 63.45 55.66 54.31 65.60 52.40 50.80 
ಯಾದಗೀರ್‌ 11 ಅತ್ಯಂತ ಹಿಂದುಳಿದ ಶೂರಪೂರ 50.09 43.94 42.88 51,79 41,37 40.10 
12 ಅತ್ಯಂತ ಹಿಂದುಳಿದ ಯಾದಗಿರಿ 55.10 48.34 47.17 56.97 45.5] 44. 
13 ಅತ್ಯಂತ ಹಿಂದುಳಿದ ಸೇಡಂ 40.75 41.01 40.02 48.34 38.61 37.43 
14 ಅತ್ಯಂತ ಹಿಂದುಳಿದ ಚಿತ್ತಾಪುರ 58.44 51.27 50.03 60.42 48.26 46.79 
15 ಅತ್ಯಂತ ಹಿಂದುಳಿದ .| ಅಫಜಲ್‌ ಪುರ 63.45 55.66 54.31 65.60 52.40 50.80 
ಕಲಬುರ್ಗಿ 16 ಅತ್ಯಂತ ಹಿಂದುಳಿದ ಅಳಂದ 65.12 57.13 55.74 67.32 53.78 52.13 
17 ಅತ್ಯಂತ ಹಿಂದುಳಿದ ಚಿಂಚೋಳಿ 71.80 62.99 61.46 74.23 59.30 57.48 
18 ಅತ್ಯಂತ ಹಿಂದುಳಿದ ಜೇವರ್ಗಿ 71.80 62.99 61.46 74.23 59.30 57.48 
19 | ಹಿಂದುಳಿದ ಕಲಬುರ್ಗಿ 18.37 16.11 15.72 18.99 15.17 14.70 
20 ಅತ್ಯಂತ ಹಿಂದುಳಿದ ಸಿಂಧನೂರು 36.73 32.23 31.44 37.98 30.34 29.41 
2) ಅತ್ಯಂತ ಹಿಂದುಳಿದ ಮಾನ್ವಿ 51.76 45.41 44.31 53.51 42.75 41.44 
ರಾಯಚೂರು 22 ಅತ್ಯಂತ ಹಿಂದುಳಿದ ಲಿಂಗಸೂರು 61.78 54.20 52.88 63.87 51.02 49.46 
23 ಅತ್ಯಂತ ಹಿಂದುಳಿದ ದೇವದುರ್ಗ 78.47 68.85 67.18 81.13 64.81 62.83 
24 | ಅತೀ ಹಿಂದುಳಿದ ರಾಯಚೂರು 21.71 19.04 18.58 22.44 17.93 17.38 
25 ಅತ್ಯಂತ ಹಿಂದುಳಿದ ಕುಷ್ಪಗಿ 60.11 52.73 51.46 62.15 49.64 48.12 
Ey 26 ಅತ್ಯಂತ ಹಿಂದುಳಿದ ಯೆಲಬುರ್ಗ 61.78 54.20 52.88 63.87 51.02 49.46 
ke 27 | ಅತೀ ಹಿಂದುಳಿದ ಕೊಪ್ಪಳ 31.72 27.83 27.16 32.80 26.20 25.40 
28 | ಹಿಂದುಳಿದ ಗಂಗಾವತಿ 11.69 10.25 10.01 12.08 9.65 9.36 
29 | ಅತೀ ಹಿಂದುಳಿದ ಅಥಣಿ 20.28 17.79 17.36 20.97 16.75 16.24 
30 | ಅತೀ ಹಿಂದುಳಿದ ಗೋಕಾಕ್‌ 23.66 20.76 20,25 24.46 19.54 - 18.94 
31 | ಅತೀ ಹಿಂದುಳಿದ ಸವದತ್ತಿ 23.66 20.76 20.25 24.46 19.54 18.94 
ಬೆಳಗಾವಿ 32 | ಹಿಂದುಳಿದ ರಾಯ್‌ ಬಾಗ್‌ 507 | 4.45 4,34 5.24 4.19 4.06 
33 1 ಹಿಂದುಳಿದ ಬೈಲಹೊಂಗಲ 8.45 7.41 7.23 8.74 6.98 6.76 
34 '| ಹಿಂದುಳಿದ 4 ರಾಮದುರ್ಗ 16.90 14.83 14.47 17.47 13.96 13.53 
35 | ಹಿಂದುಳಿದ ಹುಕ್ಳೇರಿ 18.59 16.31 pr 19.22 15.35 14.88 
ವಿಜಯಪುರ 36 ಅತ್ಯಂತ ಹಿಂದುಳಿದ ಮುಬದ್ದೇಬಿಹಾಳ್‌ 52.39 45.96 44.85 54.16 43.27 41.94 


Pacedof7 


I 2018-19 2019-20 
ಜೆಲ್ಲೆಗ..” ತಾಲ್ಲೂಕು ವರ್ಗ ತಾಲ್ಲೂಕು 
ಸಂ. ನಿಗದಿ ಬಿಡುಗಡೆ ವೆಚ್ಚ ನಿಗದಿ 1 ಐಡುಗಡೆ ಬೆಚ್ಚ 
ಬಸವನ 
37 ಅತ್ಯಂತ ಹಿಂದುಳಿದ 45.96 4485 
ಬಾಗೇವಾಡಿ 52.39 5416 43,27 41.94 
38 | ಅತಂತ ಹಿಂದುಳಿದ | ಇಂಡಿ 57.26 50.41 49.19 59.41 47.45 46.00 
39 | ಅತ್ಯಂತ ಹಿಂದುಳಿದ | ಸಿಂದಗಿ 60.84 53.37 52.08 62.90 50.25 4871 
40 | ಹಿಂದುಳಿದ ವಿಜಯಪುರ 13.52 1186 1157 3.98 1117 10.82 
41 | ಅತ್ತಂತ ಹಿಂದುಳಿದ [ಬಳಗ 38.87 3410 33.27 40.19 3210 3112 
ಬಾಗಲಕೋಟ್‌ 1 42 | ಅತೀ ಹಿಂದುಳಿದ | ಹುನಗುಂದ 2535 22.24 21.70 26.21 20.94 20.29 
43 1 ಅತೀ ಹಿಂದುಳಿದ | ಬಾದಮಿ 30.42 26.69 26.04 31.45 25.12 2435 
44 | ಅಕೀ ಹಿಂದುಳಿದ [ಕರ್‌ ಘಟಗಿ 27.04 2372 23.15 27.96 22.33 21.65 
ಧಾರವಾಡ 145 | ಹಿಂದುಳಿದ ನವಲಗುಂದ 1.69 1.48 145 175 140 135 
46 | ಹಿಂದುಳಿದ ಕುಂದಗೋಳ 845 7a 7.23 8.74 698 6.76 
47 | ಆತೀ ಹಂದುಳದ | ಮುಂಡರಗಿ 20.28 17.79 1736 20.97 16.75 1624 
ಗೆದಗ 46 | ಓಂದುಳಿದ ರೋಣ 13.52 1186 1157 13.98 1117 10.82 
4 | ಹಿಂದುಳಿದ ಶಿರಹಟ್ಟಿ 18.59 1631 1551 19.22 1535 Jas 
50 | ಅತೀ ಹಿಂದುಳಿದ | ಸವಣೂರು 21.97 19.27 18.81 22.71 18.14 17.59 
51 | ಅತೀ ಹಿಂದುಳಿದ | ಶಿಗ್ಗಾಂವ್‌ 27.04 23.72 23.15 2796 22.33 2165 
| 
52 | ಅತೀ ಹಿಂದುಳಿದ | ಓಿರೆಕೆರೂರು 20.28 17.79 17.36 20.97 16.75 16.24 
ಹಾವೇರಿ 
5 | ಹಿಂದುಳಿದ ಯಾನೇರಿ 1.69 748 145 175 140 135 
54 | ಹಿಂದುಳಿದ ಬ್ಯಾಡಗಿ 5.07 4.45 4.34 5.24 4.19 4.06 
55 | ಹಿಂದುಳಿದ ಹಾನಗಲ್‌ 13.52 186 1157 3.98 117 10.82 
ಸೂಪ 
56 | ಅತೀ ಹಿಂದುಳಿದ 19.27 8.81 
(ಜೋಯಿಡ) 21.97 22.7 18.14 17.59 
ಉತ್ತರ ಕನ್ನಡ (57 | ಅಕೀ ಹಿಂದುಳಿದ [ಭಟ್ಟಳ 30.42 26.69 26.04 3145 25.12 24.35 
58 | ಹಿಂದುಳಿದ ಅಂಕೋಲಾ 338 297 289 339 279 27 
59 | ಹಿಂದುಳಿದ ಸಿದ್ದಾಪುರ 13.52 186 11.57 13.98 M17 10.82 
60 | ಅತ್ಯಂತ ಹಿಂದುಳಿದ | ಕನಕಪುರ 44.90 39.39 38.43 46.42 3708 35.95 
ರಾಮನಗರ | 61 | ಅಕ್ಕಂತ ಹಿಂದುಳಿದ | ಮಾಗಡಿ 36.26 3181 3104 37.49 29.95 29.03 
62 | ಹಿಂದುಳಿದ ಚನ್ನಪಟ್ಟಣ 863 757 739 893 71 651 
ಬೆಂಗಳೊರು 
63 | ಹಿಂದುಳಿದ ಹೊಸಕೋಟೆ 45 4| 443 
ಗ್ರಾಮಾಂತರ 58 536 428 435 
ಬೆಂಗಳುರು 
64 | ಹಿಂದುಳಿದ ಅನೇಕಲ್‌ 15.15 14.78 
ನಗರ 17.27 1785 14.26 13.83 
65 | ಅತ್ವಂತ ಹಂದುಳಿದ | ಹೊಸದುರ್ಗ 37.99 33.33 32.52 3925 | 3138 30.42 
66 | ಅಕೀ ಹಿಂದುಳಿದ | ಹಿರಿಯೂರು 22.45 19.69 19.22 23.21 18.54 17.97 
ಚಿತ್ರದುರ್ಗ 167 | ಅತೀ ಹಿಂದುಳಿದ | ಮೊಳಕ್ಕಾಲ್ಲೂರು 27.63 24.24 23.65 28.57 22.82 2212 
6 | ಅತೀ ಹಿಂದುಳದ | ಹೊಳಲ್ಲೇರೆ 27.63 24.24 23.65 28.57 22.82 22.12 
69 | ಅಕೀ ಹಂದುಳದ |ಚಜಳಕಿರೆ 32.81 28.78 28.09 33.92 [ 27.10 26.27 
70 | ಅತ್ಯಂತ ಹಿಂದುಳಿದ | ಚನ್ನಗೀರಿ 37.99 3333 32.52 39.28 3138 30.42 
ದಾವಣಗೆಕಿ 172 | ಅತೀ ಹಿಂದುಳಿದ [ಹೊನ್ನಾಳಿ 2418 2121 20.70 24.59 19.97 19.36 
73 | ಅತೀ ಹಿಂದುಳಿದ | ಜಗಳೂರು 34.54 3030 29.56 3s | 2852 27.65 


A 


KA 2018-19 2019-20 
ಜಿಲ್ಲೆಗಳು ತಾಲ್ಲೂಕು ವರ್ಗ ತಾಲ್ಲೂಕು 2 
. ಸಂ. ; ನಿಗದಿ ಬಿಡುಗಡೆ ವೆಚ್ಚ ನಿಗದಿ ಬಿಡುಗಡೆ ವೆಚ್ಚ 
74 | ಅತೀ ಹಿಂದುಳಿದ ಮುಳಬಾಗಿಲು 20.72 18.8 17.74 2142 7.1 16.59 
75 | ಹಿಂದುಳಿದ ಶ್ರೀನಿವಾಸಪುರ 3.45 3.03 2.96 3.57 2.85 2.77 
ಕೋಲಾರ 
76 | ಹಿಂದುಳಿದ ಮಾಲೂರು 12.09 10.60 10.35 12.50 9.98 9.68 
77 | ಒಂಡುಳಿದ ಬಂಗಾರಪೇಟೆ 6.91 6.06 5.91 714 5.70 5.53 
78 ಅತ್ಯಂತ ಹಿಂದುಳಿದ ಬಾಗೇಪಲ್ಲಿ 41.44 36.36 35.48 42.85 34.23 33.18 
79 | ಅತೀ ಹಿಂದುಳಿದ ಗುಡಿಬಂಡೆ 27.63 24.24 23.65 28.57 22.82 22.12 
ಚಿಕ್ಕಬಳ್ಳಾಪುರ | 80 | ಅತೀ ಹಿಂದುಳಿದ ಗೌರಿಬಿದನೂರು 29.36 25.75 25.13 30.35 24.24 23.50 
1 | ಒಂದುಳಿದ ಚಿಂತಾಮಣಿ 5.18 4.54 4.43 5.36 428 415 
82 | ಹಿಂದುಳಿದ ಸಿಡಘಟ್ಟ 15.54 13.63 13.30 16.07 12.84 12.44 
83 | ಅತೀ ಹಿಂದುಳಿದ ಸೊರಬ 3108 27.27 26.61 32.14 25.67 24.89 
ಶಿವಮೊಗ್ಗ 
84 | ಹಿಂದುಳಿದ ಶಿಕಾರಿಪುರ 13.8) 12.12 1.83 14.28 11.41 11.06 
85 | ಅತ್ಯಂತ ಹಿಂದುಳಿದ | ಕುಣಿಗಲ್‌ 36.26 31.81 31.04 37.49 29.95 29.03 
86 | ಅತ್ವಂತ ಹಿಂದುಳಿದ" | ಮಧುಗಿರಿ 44.90 39.39 38.43 46.42 37.08 35.95 
87 | ಅತ್ಯಂತ ಹಿಂದುಳಿದ | ಗುಬ್ಬಿ 46,62 40.90 39.91 48.20 38.51 37.33 
88 | ಅತ್ಯಂತ ಹಿಂದುಳಿದ [ಸಿರಾ 46.62 40.90 39.9 48.20 38.51 37.33 
ತುಮಕೂರು — 
89 | ಅತ್ಯಂತ ಹಿಂದುಳಿದ | ಪಾವಗಡ 48.35 42.42 4139 49.99 39.93 38.7 
90 | ಅತೀ ಹಿಂದುಳಿದ ತುರುವೇಕಿರೆ 24.18 2121 20.70 24.99 19.97 19.36 
91 | ಅತೀ ಹಿಂದುಳಿದ ಕೊರಟಗೆರೆ 29.36 25.75 25.13 30.35 24.24 23.50 
is | 
92 | ಅತೀ ಹಿಂದುಳಿದ ಚಿಕ್ಕನಾಯಕನಹಳ್ಳಿ 29.36 25.75 25.13 30.35 24.24 23.50 
93 | ಅತೀ ಹಿಂದುಳಿದ ಕೆಡೂರು 35.95 31.54 30.77 37.17 29.69 28.78 
ಚಿಕ್ಕಮಗಳೂರು 
94 | ಹಿಂದುಳಿದ ತರಿಕೇರೆ 20.81 18.26 17.82 21.52 17.19 16.66 
95 | ಅತೀ ಹಿಂದುಳಿದ ಅರಕಲಗೂಡು 30.27 26.56 25.91 31.30 25.00 24.24 
96 | ಹಿಂದುಳಿದ ಹೊಳೆನರಸೀಪುರ 5.68 4.98 4.86 5.87 4.69 4.54 
ಹಾಸನ 97 | ಹಂದುಳದ ಚೆಲೂರು 1135 996 9.72 1174 "938 9.09 
98 | ಹಿಂದುಳಿದ ಚೆನ್ನರಾಯಪಟ್ಟಣ 15.14 13.28 12.96 15.65 | 12.50 12.12 
99 | ಹಿಂದುಳಿದ ಅರಸೀಕೆರೆ 17.03 14.94 14.58 17.61 14.06 13.63 
100 | ಅತೀ ಹಿಂದುಳಿದ ಮಳವಳ್ಳಿ 30.27 26.56 25.91 3130 25.00 24.24 
101 | ಅತೀ ಹಿಂದುಳಿದ ನಾಗಮಂಗಲ 32.16 28.22 27.53 33.25 26.56 25.75 
102 | ಅತೀ ಹಿಂದುಳಿದ ಕೃಷ್ಣರಾಜಪೇಟೆ 37.84 33.20 32.39 39.12 3125 30.29 
ಮಂಡ್ಯ ಈ 
103 | ಹಿಂದುಳಿದ ಶ್ರೀರಂಗಪಟ್ಟಣ 3.78 3.32 3.24 3.91 3.13 3.03 
104 | ಹಿಂದುಳಿದ ಮದ್ದೂರು 9.46 8.30 8.10 9.78 7.8) 7.57 
105 | ಹಿಂದುಳಿದ ಪಾಂಡವಪುರ 1135 | 9.96 9,72 1174 9.38 9.09 
106 | ಅತ್ಯಂತ ಹಿಂದುಳಿದ | ಹೆಚ್‌.ಡಿಕೋಟೆ 52.98 46.48 45.35 54.77 43.75 42.41 
| 107 ಅತೀ ಹಿಂದುಳಿದ ಹಣಸೂರು 22.70 19.92 19.44 23.47 18.75 18.18 
108 | ಅತೀ ಹಿಂದುಳಿದ ಟಿ.ನರಸೀಪುರ 24.60 21.58 21.06 25.43 20.31 19.69 
ಮೈಸೂರು 
109 | ಅತೀ ಹಿಂದುಳಿದ ನಂಜನಗೂಡು 24.60 21.58 21.06 25.43 20.31 19.69 
110 | ಹಿಂದುಳಿದ ಪಿರಯಾಪಟ್ಟಣ 5.68 4.98 4.86 5.87 4.69 4.54 
m | ಹಿಂದುಳಿದ ಕೆ.ಆರ್‌.ನಗರ 15.14 13.28 12.96 15.65 12.50 12.12 
12 | ಅತ್ಯಂತ ಹಿಂದುಳಿದ ಚಾಮರಾಜನಗರ 41.62 36.52 35.63 43.03 34.38 33.32 
ಚಾಮರಾಜನಗರ 
13 | ಅತೀ ಹಿಂದುಳಿದ ಗುಂಡ್ಲುಪೇಟೆ 35.95 31.54 30.77 37.17 29.69 28.78 


PacaRafT7 


2018-19 2019-20 


ಜೆಲ್ಲೆಗಟ ' ತಾಲ್ಲೂಕು ವರ್ಗ 
ಸಂ. ನಿಗದಿ ಬಿಡುಗಡೆ ವೆಚ್ಚ ನಿಗದಿ ಬಿಡುಗಡೆ ವೆಚ್ಚ 
)14 | ಅಶೀ ಹಿಂದುಳಿದ 37.84 33.20 32.39 39.12 31.25 30.29 
348125 | 305409 | 298012| 359925 | 287517 | 278713 


(ಈಡಿ 16 ಎಸ್‌ಡಿ2 2021) 


2020-21ನೇ ಸಾಲಿನಲ್ಲಿ ನಂಜುಂಡಪ್ಪ: ಯೋಜನೆಯನ್ನ್ವಯ ವಿವಿಧ ಇಲಾಖೆಗಳಡಿ ಮಂಜೂರಾದ ಅನುದಾನ, 
ಬಿಡುಗಡೆಯಾದ ಹಾಗೂ ಖರ್ಚಾಗಿರುವ ಅನುದಾನದ ವಿವರವು ಏಪ್ರಿಲ್‌-2021ರ ಮಾಹೆಯ ಮುಕ್ತಾಯ ಹಂತದಲ್ಲಿ 
ಇಲಾಖೆಯವರು ಸಲ್ಲಿಸುವರು. 


(ಡಿ.ಚಂ 

ನಿರ್ದೇಶಕರು 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಹಾಗೂ ಸಾಂಖ್ಯಿಕ ಇಲಾಖೆ. 


